ಕರ್ನಾಟಕ ವಿಧಾನ ಪರಿಷತ್ತು 


802 


3 ಎಸ್‌.ರವಿ ಳೀಯ ಸಂಸ್ಥೆಗಳ ಕ್ಷೇತ್ರ) 


ಸದಸ್ಯರೆ ಹೆಸರು 
ಉತ್ತರಸಪೇಕಾದ ದಿನಾಂಕ | 1.೦3.202೦ 
| ಉತ್ತರಿಸುವ ಸೆಚವರು ಕಂದಾಯ 'ಸೆಚವರು 
ಕಮ 
ಸಂಜ್ಯೆ ಪ್ರಶ್ನೆ ಉತ್ತರ 


ಸರ್ಕಾರದ ಅವಧಿಯಲ್ಲ 
ಹಾರೋಹಳ್ಟಯನ್ನು ತಾಲ್ಲೂಕು 
ಕೇಂದ್ರವೆಂದು ಘೋಷಣೆ ಮಾಡಿ 
ಮಂಜೂರಾದ ತಾಲ್ಲೂಕು 
ಕೇಂದ್ರದ ಬಧ್ದೆ ಯಾವ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ; 


SS 


ರಾಮನಗರ ಪಕ್ಷಯನ್ಷ ಹಂದನ 2019-56ನೇ `ಸಾಅನೆ```'ಆಯವ್ಯೆ 


ಯ ಭಾಷಣದಲ್ಲಿ 
ಘೋಷಿಸಲಾದಂತೆ ಸರ್ಕಾರದ ಆದೇಶ ಸಂಖ್ಯೆ: ಕಂಇ 2ರ 
ಭೂದಾಪು 2೦1೨, ದಿನಾಂಕ:೭8-೦2-2೭೦1೨ರಲ್ಲ 
ರಾಮನಗರ ಜಲ್ಲೆಯ ಹಾರೋಹಳ್ಳಿ ಸೇರಿದಂತೆ 12 ಹೊಸ 
ತಾಲ್ಲೂಕುಗಳನ್ನು ರಚಿಸಲು ತಾತ್ತಿಕವಾಗಿ ಆಡಳತಾತ್ಯೃಕ 
ಅನುಮೋದನೆ ನೀಡಲಾಗಿದೆ. 


ಸದರಿ ಆದೇಶದಲ್ಲ ಕಂದಾಯ ಇಲಾಖೆ ವತಿಬುಂದ ಹೊಸ 
ತಾಲ್ಲೂಕು ಕಜೇರಿಯನ್ನು ತೆರೆಯಲು ಮತ್ತು ಇತರೆ 
ಇಲಾಖೆಗಳ ತಾಲ್ಲೂಕು ಮಟ್ಟದ ಕಚೇರಿಗಳನ್ನು ಆರ್ಥಿಕ 
ಇಲಾಖೆಯ ಸಹಮತಿಯೊಂದಿಗೆ ಹಂತ ಹಂತವಾಗಿ 
ತೆರೆಯಲು ಸಹ ಅನುಮತಿ ನೀಡಲಾಗಿದೆ. ಈ ನೂತನ 
ತಾಲ್ಲೂಕಿಗೆ ಸಂಬಂಧಿಸಿದಂತೆ ಅಂತಿಮ ಅಧಿಸೂಚನೆ 
ಹೊರಡಿಸಿದ ನಂತರ ಸಂಬಂಧಪಟ್ಟ ಇಲಾಖೆಗಳ ವತಿಯುಂದ 
ತಾಲ್ಲೂಕು ಮಟ್ಟದ ಕಚೇರಿಗಳನ್ನು ಪ್ರಾರಂಭಸಬೇಕಾಗಿದೆ. 


ಇಡ ಹಾವ ಪಾತದಕ್ಷಡ್‌ 
(ವಿವರ ನೀಡುವುದು) 


ಸನಾತನ ಹಾಕೋಷ್ಠ್‌ ತಾಲ್ಲೂಕಿನ ವ್ಯಾಪ್ತಿಗೆ ಯಾವ್‌ ಯಾವೆ 
ಗ್ರಾಮಗಳನ್ನು ಸೇರಿಸಬೇಕು ಎಂಬ ಕುರಿತು ಹಿಂದಿನ 
ತಾಲ್ಲೂಕು ಪುನರ್‌ ರಚನೆ ಸಮಿತಿಯ ಶಿಫಾರಸ್ಲು ಹಾಗೂ 
ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲ ಜಲ್ಲಾ ಉಸ್ತುವಾರಿ 
ಸಚಿವರು ಹಾಗೂ ಸಂಬಂಧಪಟ್ಟ ಶಾಸಕರು ಮತ್ತು ಸ್ಥಳೀಯ 


ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ಸಭೆ ನಡೆಸಿ 
ಜಲ್ಲಾಧಿಕಾರಿಗಳಂದ ಪ್ರಸ್ತಾವನೆ ಸ್ತೀಕೃತವಾಗಿದ್ದು, 
ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವ ಪ್ರಕ್ರಿಯೆ 
ಚಾಲನೆಯಲ್ತಿದೆ. 
ಸಂಖ್ಯೆ: ಕಂಇ 49 ಎಸ್‌ಎಸ್‌ಸಿ 2೦2೦ Kd 
ಧಾ 
. ಅಶೋಕ) 


ಕಂದಾಯ ಸಚಿವರು 


